ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಪೊಲೀಸ್‌ ಇಲಾಖೆಯ ಕರ್ತವ್ಯ ನಿರ್ಲಕ್ಷ್ಯ ಕುರಿತು 
ಶ್ರೀ ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
455 (630) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಾರವಾರ ಜಿಲ್ಲೆಯ ಹಳಿಯಾಳ/ಜೋಯಿಡಾ ತಾಲ್ಲೂಕಿನಲ್ಲಿ ವ್ಯಾಪಕವಾಗಿ ಮಾದಕ ದ್ರವ್ಯಗಳ ಜಾಲ ಕಾರ್ಯ 
ನಿರ್ವಹಿಸುತ್ತಿರುವುದು ನಿಜವೇ; ಸದರಿ ವಿಷಯದಲ್ಲಿ ಕಳೆದ 2 ವರ್ಷಗಳಿಂದ ದಾಖಲಾದ ಪ್ರಕರಣಗಳಷ್ಟು; ಎಷ್ಟು ಪ್ರಕರಣಗಳು 
ನ್ಯಾಯಾಲಯದ ಶಿಕ್ಷೆಗೊಳಪಟ್ಟಿದೆ; 


(ಆ) ಹಳಿಯಾಳೆ/ಜೋಯಿಡಾ ತಾಲ್ಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ಮಟಕಾ ಹಾಗೂ ಇಸ್ಪೀಟ್‌ ದಂದೆಗಳು ಬೇಕಾ ಬಿಟ್ಟಿ 
ನಡೆಯುತ್ತಿರುವುದು ನಿಜವೇ; ಈ ಕುರಿತು ಪೊಲೀಸ್‌ ಇಲಾಖೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇರುವುದು ಏಕೆ; ಸದರಿ 
ವಿಷಯದಲ್ಲಿ ಇಲ್ಲಿಯವರೆಗೆ ಎಫ್‌.ಐ.ಆರ್‌. ದಾಖಲಿಸಿದ ವಿವರ ಹಾಗೂ ಸದರಿ ವಿಷಯದಲ್ಲಿ ಎಷ್ಟು ಆರೋಪಿತರ ಮೇಲೆ 
ಕ್ರಮಕೈಗೊಳ್ಳಲಾಗಿದೆ; (ವಿವರ ನೀಡುವುದು) 


(ಇ) ಹಳಿಯಾಳ /ಜೋಯಿಡಾ ತಾಲ್ಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ಆಗಿರುವ ಅಪಘಾತಗಳ ವಿವರ ನೀಡುವುದು ಸದರಿ 
ವಿಷಯದಲ್ಲಿ ಎಷ್ಟು ಪ್ರಕರಣಗಳು ಮುಕ್ತಾಯ ಆಗಿರುತ್ತೆ; ಎಷ್ಟು ಪ್ರಕರಣಗಳು ಚಾಲ್ತಿಯಲ್ಲಿರುತ್ತದೆ? (ತಿಂಗಳವಾರು/ವರ್ಷವಾರು 
ಸವಿಸ್ತಾರ ವರದಿಯ ವಿವರ ನೀಡುವುದು) 


